ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


+ 129 
ಸದಸ್ಯರ ಹೆಸರು : ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : 13-12-2021. 
ಉತ್ತರಿಸುವ ಸಚಿವರು : ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಶ್ರೀ ಎಸ್‌.ಎಲ್‌.ಬೈರಪ್ಪನವರ ಪರ್ವ ಕಾದಂಬರಿ 
ಆಧಾರಿತ ನಾಟಕವನ್ನು ರಾಜ್ಯದಲ್ಲಿ ಎಷ್ಟು ಕಡೆ 
ಪ್ರದರ್ಶನ ಮಾಡಲಾಗಿದೆ; ಮತ್ತು ಮಾಡಲು 
ಉದ್ದೇಶಿಸಲಾಗಿದೆ; (ವಿವರಗಳ ಜೊತೆಗೆ ಸದರಿ 
ನಾಟಿಕ ಪ್ರದರ್ಶನದ ನಿರ್ದೇಶಕರ/ 
ನಿರ್ಮಾಣದ ವಿವರ ನೀಡುವುದು) 


ಪರ್ವ ಕಾದಂಬರಿ ಆಧಾರಿತ ಪುಸ್ತಕದಲ್ಲಿ 
ಪ್ರಸ್ತಾಪಿಸಿರುವ ಸನಾತನ ಆಹಾರ 
ಪದ್ಮತಿಯನ್ನು ಸಾರ್ವಜನಿಕ ನಾಟಕ 
ಪ್ರದರ್ಶನದಲ್ಲಿ ಅಳವಡಿಸಿಕೊಳ್ಳಲಾಗಿದೆಯೇ: 
(ವಿವರ ನೀಡುವುದು) 
ರಾಜ್ಯದ ಇತರೆ ಸಾಯಿತಿಗಳ/ 
ನಾಟಿಕಕಾರರ ಸಾರ್ವಜನಿಕ 
ಪ್ರದರ್ಶನಕ್ಕಾಗಿ ಆಯ್ಕೆ 
ಮಾಡಿಕೊಳ್ಳಲಾಗಿದೆಯೇ? (ವಿವರ ನೀಡುವುದು) 


ಖ್ಯಾತ 
ಕೃತಿಗಳನ್ನು 


ಸಂಖ್ಯೆ: ಕಸಂವಾ 76 ಕವಿಸ 2021 


* ಶ್ರೀ ಎಸ್‌ಎಲ್‌ ಭೈರಪ್ಪನವರ ಪರ್ವ 
ಕಾದಂಬರಿ ಆಧಾರಿತ ನಾಟಿಕವನ್ನು 
ರಾಜ್ಯದಲ್ಲಿ 21 ಕಡೆ ಪ್ರದರ್ಶನ ಮಾಡಲಾಗಿದೆ. 
(ಅನುಬಂಧ) 
ನಿರ್ಮಾಣಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಮೂಲಕ ರಂಗಾಯಣದ 
ನಿರ್ದೇಶಕರು ಶ್ರೀ ಅಡ್ಡಂಡ ಸಿ. ಕಾರ್ಯಪ್ಪ. 
ನಿರ್ದೇಶನ: ಶ್ರೀ ಪ್ರಕಾಶ್‌ ಬೆಳವಾಡಿ, 
ಬೆಂಗಳೂರು. 
ರಾಜ್ಯದ ರಂಗಮಂದಿರಗಳು ಇರುವ 
ಜಿಲ್ಲೆಗಳಲ್ಲಿ ಒಟ್ಟು 20 ಪ್ರದರ್ಶನ ಹಾಗೂ 
ರಾಷ್ಟ್ರದ ದೆಹಲಿ, ವಾರಣಾಸಿ, ಭೂಪಾಲ್‌, 
ಮುಂಬೈ ಮತ್ತು ಮಣಿಪುರ ಈ ಐದು 
ರಾಜ್ಯಗಳಲ್ಲಿ ತಲಾ 1 ಪ್ರದರ್ಶನದಂತೆ ಒಟ್ಟು 
5 ಪ್ರದರ್ಶನ ಏರ್ಪಡಿಸಲು ಉದ್ದೇಶಿಸಲಾಗಿದೆ. 

ಕಾದಂಬರಿಯಲ್ಲಿ ರಂಗಪಠ್ಯಕ್ಕೆ ಅಗತ್ಯವಾದ 

ಭಾಗಗಳನ್ನು ಮಾತ್ರ ಸಂಭಾಷಣೆಯಾಗಿ 


ಬಳಸಿಕೊಳ್ಳಲಾಗುತ್ತದೆ. ಪ್ರಸ್ತುತ ಪರ್ವ ನಾಟಕದ 
ರೂಪಿಸಿದ 
ಪದರ್ಶನದಲ್ಲಿ 


ನಿರ್ದೇಶಕರು 
ಸಂಭಾಷಣೆಗಳನ್ನು 
ಬಳಸಿಕೊಳ್ಳಲಾಗಿದೆ. 
ಹೌದು. 
ಈ ಹಿಂದೆಯೂ ಅನೇಕ ಲೇಖಕರ ಕಥೆ, ಕವಿತೆ, 
ಕಾದಂಬರಿ ಮತ್ತು ಮಹಾಕಾವ್ಯಗಳನ್ನು 
ರಂಗಪದಠ್ಯವಾಗಿ ರೂಪಾಂತರಿಸಿ 
ನಾಟಿಕಗಳನ್ನು ಪ್ರದರ್ಶಿಸಲಾಗಿದೆ. 
ಉದಾ: ಡಾ. ಶಿವರಾಂ ಕಾರಂತರ 'ಸರಸಮ್ಮನ 
ಸಮಾಧಿ" 
ಕುವೆಂಪು ಅವರ 
ಮಲೆಗಳಲ್ಲಿ ಮದುಮಗಳು 
ರಾಮಾಯಣ ದರ್ಶನಂ' 
ರವೀಂದ್ರನಾಥ್‌ ಟಾಗೋರ್‌ ರವರ 'ಗೋರ' 
ಯಶವಂತ ಚಿತ್ತಾಲರ 'ಶಿಕಾರಿ' 
ಪೂರ್ಣಚಂದ್ರ ತೇಜಸ್ವಿ ಅವರ "ಕೃಷ್ಣೇಗೌಡನ 
ಆನೆ' 
ದೇವನೂರು 
"ಕುಸುಮಬಾಲೆ" 
ಕೃತಿಗಳನ್ನು 
ಪ್ರದರ್ಶಿಸಲಾಗಿದೆ. 
ಪ್ರಸ್ತುತ ಮಾಸ್ತಿಯವರ "ಮೂಕನ ಮಕ್ಕಳು' 
ಕಥನ ಕಾವ್ಯವನ್ನು ನಾಟಕ ಮಾಡಿ 
ಪ್ರದರ್ಶಿಸಲಾಗುತಿದೆ. 


L 


ರಂಗಪಠ್ಯವಾಗಿ 
ಮಾತ್ರ 


"ಕಿಂದರಜೋಗಿ, 
ಮತ್ತು 'ಶ್ರೀ 


ಮಹದೇವ ಅವರ 
ಮುಂತಾದ ಅನೇಕ 
ನಾಟಿಕವನ್ನಾಗಿಸಿ 


(ಎ೦. ಸುನಿ 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಸುಲ 


ಮೈಸೂರು ರಂಗಾಯಣ ಸಿದ್ದಪಡಿಸಿದ "ಪರ್ವ" ಮಹಾ ರಂಗಪ್ರಯೋಗದ ಈವರೆಗಿನ 
ಪ್ರದರ್ಶನದ ವಿವರಗಳು 


ಪ್ರದರ್ಶನ ನಡೆದ ಸ್ಥಳ | 
ಕಲಾಮಂದಿರ, ಮೈಸೂರು 


ಕಲಾಮಂದಿರ, ಮೈಸೂರು 
ಕಲಾಮಂದಿರ, ಮೈಸೂರು 
ಭೂಮಿಗೀತ, ರಂಗಾಯಣ, ಮೈಸೂರು. 
ಭೂಮಿಗೀತ, ರಂಗಾಯಣ, ಮೈಸೂರು. 
ಭೂಮಿಗೀತ, ರಂಗಾಯಣ, ಮೈಸೂರು. 
ಭೂಮಿಗೀತ, ರಂಗಾಯಣ, ಮೈಸೂರು. 
- 


| ಈ.ಸಂ. | ದಿನಾಂಕ 
1 12.03.2021 


WM 13.03.2021 
i 3 14.03.2021 
3 

4 25.03.2021 
WE 26.03.2021 

6 

7 


8 1! 03042021 | ಭೂಮಿಗೀತ, ರಂಗಾಯಣ, ಮೈಸೂರು. 
& | 04.04.2021 ಭೂಮಿಗೀತ, ರಂಗಾಯಣ, ಮೈಸೂರು. 
10 | 04.09.2021 | ಭೂಮಿಗೀತ, ರಂಗಾಯಣ, ಮೈಸೂರು. 
05.09.2021 | ಭೂಮಿಗೀತ, ರಂಗಾಯಣ, ಮೈಸೂರು. 

t 11.09.2021 | ಭೂಮಿಗೀತ, ರಂಗಾಯಣ, ಮೈಸೂರು. 


12.09.2021 | ಭೂಮಿಗೀತ, ರಂಗಾಯಣ, ಮೈಸೂರು. 


ಭೂಮಿಗೀತ, ರಂಗಾಯಣ, ಮೈಸೂರು. 


16 03.10.2021 ಭೂಮಿಗೀತ, ರಂಗಾಯಣ, ಮೈಸೂರು. 
| 47 09.10.2021 | ಭೂಮಿಗೀತ, ರಂಗಾಯಣ, ಮೈಸೂರು. 
18 | 10.10.2021 | ಭೂಮಿಗೀತ, ರಂಗಾಯಣ, ಮೈಸೂರು. 


23.10.2021 | ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು. 
24.10.2021 | ರವೀಂದ್ರ ಕೆಲಾಕ್ಷೇತ್ರ, ಬೆಂಗಳೂರು. 
28.11.2021 | ಭೂಮಿಗೀತ, ರಂಗಾಯಣ, ಮೈಸೂರು. 


